1248 
ಶ್ರೀ ಅಲ್ಲಂ ವೀರಭದ್ರಪ್ಪ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


23.12.2021 
ಮಾನ್ಯ ಜಲಸಂಪನ್ಮೂಲ ಸಚಿವರು 


8 


ಉತ್ತರ 


ಹೂಳು 
ಡ್ಯಾಂಗೆ 


Ne 


ತುಂಗಭದ್ರಾ 
ತುಂಬಿರುವುದರಿಂದ, 
ಪರ್ಯಾಯವಾಗಿ ನವಲಿ ಹತ್ತಿರ 
ಸಮತೋಲನಾ ಜಲಾಶಯವನ್ನು 
ನಿರ್ಮಾಣ ಮಾಡುವ ಕಾರ್ಯ ಯಾವ 
ಹಂತದಲ್ಲಿದೆ; 

೫) ನಡಕಾಗಿ ಅವಶ್ತನಿರುವ ಅನುದಾನವನ್ನು | 
ಯಾವಾಗ ಬಿಡುಗಡೆ ಮಾಡಲಾಗುವುದು? 


(6 


ಸಂಖ್ಯೆ: ಜಸಂಇ 262 ಎಂಎಲ್‌ಎ 2021 


ಗಈಗವದಾ 


ಆಣೆಕಟೆಯಲ್ಲಿ ಹೊಳು 
ತುಂಬಿರುವುದರಿಂದ, ಸದರಿ ಡ್ಯಾಂಗೆ ಪರ್ಯಾಯವಾಗಿ 
ನವಲಿ ಹತ್ತಿರ AED ಜಲಾಶಯವನ್ನು 
ನಿರ್ಮಾಣ ಮಾಡುವ ಪ್ರಸ್ತಾವನೆಯು, oT 
ಮಂಡಳಿಯ ಪರಿಶೀಲನೆಯಲ್ಲಿರುತ್ತದೆ. 


2020-21ರ ಆಯವ್ಯಯದಲ್ಲಿ ಸದರಿ ಪ್ರಸ್ತಾವನೆಯ 
ವಿವರವಾದ ವರದಿಯನ್ನು ತಯಾರಿಸಲು 
ರೂ.20.00 ಕೋಟಿಗಳ ಅನುದಾನವನ್ನು ಒದಗಿಸುವ 
ಬಗ್ಗೆ ಘೋಷಣೆಯಾಗಿರುತ್ತದೆ. 


ಸಮತೋಲನಾ ಜಲಾಶಯ ನಿರ್ಮಿಸುವ ಸಲುವಾಗಿ 
ಸರ್ಮೇ ಸಮೀಕ್ಷೆ ಕೈಗೊಳ್ಳಲು ರೂ.14.30 ಕೋಟಿಗಳ 
ಮೊತ್ತದ ಅಂದಾಜಿಗೆ ದಿನಾಂಕ:16.05.2020 ರಂದು 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 


ಸದರಿ ಯೋಜನೆಯ ಸರ್ಮೇ ಕನ್ನಲ್ಲೆನ್ನಿ ಕಾಮಗಾರಿಯ 
ಟಿಂಡರ್‌ ಪಕ್ರಿಯೆ ಅಂತಿಮಗೊಂಡಿದ್ದು, ಸರ್ವೇ 


ಕಾರ್ಯ ಪ್ರಗತಿಯಲ್ಲಿರುತ್ತದೆ. | 


